ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 
ದಿನಾಂಕ: 30-03-2021 ಪ್ರಶ್ನೆ ಸಂಖ್ಯೆ: 338(2418) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀಮತಿ ಭಾರತಿ ಶೆಟ್ಟಿ( ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 30-03-2021 
ಉತ್ತರಿಸುವ ಸಚಿವರು: ಗಣಿ ಮತ್ತು ಭೂ ವಿಜ್ಞಾನ ಸಚಿವರು 


ವಿಷಯ: ಅಂತರ್ಜಲ ಮಟ್ಟಿ ಏರಿಳಿತ ಪ್ರಮಾಣ ಕುರಿತು 


(ಅ) ರಾಜ್ಯದ ವಿವಿಧ ಭೂಪದರಗಳಲ್ಲಿ ಅಂತರ್ಜಲ ಮಟ್ಟಿ ಕಳೆದ ಹಲವಾರು ವರ್ಷಗಳಿಂದ 
ಯಾವ ಪ್ರಮಾಣದಲ್ಲಿ ಒರಿಳಿತ ಕಂಡಿದೆ; (ವಿವಿಧ ಭೂ ಸರ ಅನುಗುಣ ಮತ್ತು 
ತಾಲ್ಲೂಕುವಾರು ವಿವರ ಒದಗಿಸುವುದು) 


(ಆ) ಅಂತರ್ಜಲ ಮಟ್ಟಿ ಅಳೆಯಲು ರಾಜ್ಯದಲ್ಲಿ ಒಟ್ಟು ಎಷ್ಟು ಪಿಜೊ (P1೭20) ಕೊಳವೆ 
ಬಾವಿಯನ್ನು ಸರ್ಕಾರ ಹೊಂದಿದೆ; (ತಾಲ್ಲೂಕುವಾರು ಮಾಹಿತಿ ಒದಗಿಸುವುದು) 


(ಇ) ಅಂತರ್ಜಲ ಮಟ್ಟಿ ಕುಸಿಯುವಿಕೆ್‌ ಕುರಿತು ಸರ್ಕಾರದ ಮೀತಿ ಹಾಗೂ 
ಕಾರ್ಯಕ್ರಮಗಳೇನು; ಇದರ ಫಲಶೃತಿಯಿಂದ ಸರ್ಕಾರಕ್ಕೆ ತೃಪ್ತಿ ಇದೆಯೇ ಇಲ್ಲದಿದ್ದಲ್ಲಿ, ಸ್ಥಿತಿ 
ಸುಧಾರಣೆಗೆ ಕೈಗೊಂಡ ಕ್ರಮಗಳೇನು; 


(ಈ) ಅಂತರ್ಜಲ ಮಟ್ಟಿ ಕುರಿತು ಸಂಪೂರ್ಣ ಅಂಕಿ-ಅಂಶಗಳೊಂದಿಗೆ ಲಭ್ಯವಿರುವ 
ವರ್ಷವಾರು ಮಾಹಿತಿ ಒದಗಿಸುವುದು? 


